ಕರ್ನಾಟಕ ವಿಧಾಸ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 588 

ಸದಸ್ಯರ ಹೆಸರು : ಶ್ರೀಪ್ರಕಾಶ್‌ ಕೆ. ರಾಥೋಡ್‌(ನಾಮ ನಿರ್ದೇಶನ ಹೊಂದಿದವರು) 

ಉತ್ತರಿಸುವ ಸಚಿವರು : ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಸಚಿವರು. 

ಉತ್ತರಿಸುವ ದಿನಾಂಕ + 37.12.2024, 

ಕ್ರ. ಸಂ ಪ್ರಶ್ನೆ ಉತ್ತರೆ 


ಅ) (ರಾಜ್ಯದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಕಳೆದ 3ರಾಜ್ಯದಲ್ಲಿ ಕಳೆದ 3 ತಿಂಗಳಿಂದ ಮಳೆ ಅವಾಂತರದಿಂಃ 
ತಿಂಗಳಿಂದ ಮಳೆ ಅವಾಂತರದಿಂದ ಹಾನಿಯಾಗಿರುವ ಕರುಳ್ಳಿ. ಟೊಮ್ಯಾಟೋ, ಮೆಣಸಿನಕಾಯಿ, ಎಲೆಕೋಸ್‌, 
ಳಗಳಾವುವು;(ವಿವರ ನೀಡುವುದು ಹೂಕೋಸ್‌, ಅಲೂಗಡ್ಡೆ. ಇತರೆ ತರಕಾರಿಗಳು, ಬಾಳೆ, 

ದಾಳಿಂಬೆ, ಪಪ್ಪಾಯ. ದ್ರಾಸ್ತಿ, ಕರಿಮೆಣಸು, ಅಡಿಕೆ, ಶುಂಠಿ. 
ಹೂವುಗಳು ಮತ್ತು ಇತ್ಯಾದಿ ತೋಟಗಾರಿಕೆ ಬೆಳೆಗಳ 
ಹಾನಿಯಾಗಿರುತ್ತವೆ 


ಆ) ಕೆಂಗೆಟ್ಟಿರುವ ತೋಟಗಾರಿಕೆ ಬೆಳೆಗಾರರಿಗೆ ಸರ್ಕಾರದಿಂದ ಕೆಂಗೆಟ್ಟಿರುವ ತೋಟಗಾರಿಕೆ ಬೆಳೆಗಾರರಿಗೆ ರಾಷ್ಟಿ A 


ನೀಡಿರುವ ಪರಿಹಾರ ಏನು: ಯಾವ : ಆಧಾರದಲ್ಲಿ ನಿಪತ್ತು ಪರಿಹಾರ AR(NDRF/SDRF) 
ನೀಡಲಾಗಿದೆ? (ವಿವರ ನೀಡುವುದು) ಮಾರ್ಗಸೂಚಿಯನ್ಹ್ನಯ ಪ್ರತಿ ಹೆಕ್ಟೇರ್‌ ವಾರಿ 
ಮಳೆಯಾಶ್ರಿತ ಬೆಳೆಗಳಿಗೆ ರೂ.13500 ಪ್ರತಿ ಹೆ. ಮತ್ತು 


» 


ad ಮುಖಾಂತರ ಪರಿಹಾರಧನ : 'ತರಿಸಲಾಗುತಿದೆ. | 


} 


£ 


ಕಳೆದ 3 ತಿಂಗಳಿಂದ ಮಳೆ ಅವಾಂತರದಿಂದ ಉಂಟಾದ 
ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಈವರೆಗೆ ಕಷಿ ಮತ್ತು 


[3 


ಫಲಾನುಭವಿಗಳಿಗೆ ಕಂದಾಯ ಇಲಾಖೆಯ ಮುಖಾಂತರ 
ರೂ.413.09 ಕೋಟಿ ಸಹಾಯಧನ ಪಾವತಿಸಲಾಗಿರುತ್ತದೆ. 


| 

| ಪ್ರತಿ 
| ಫಲಾನುಭವಿಗೆ yp 2.00 ಹೆಕ್ಟೇರ್‌ ವರೆಗೆ ಕಂದಾಯ 
| 

[I 

| 

| 

| 

| 

| 

{ 


HORT! 539 HGM 2021 


ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 


pee 
ಮಾ 


ಸ್‌ 


ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು. 


